ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ರಾಜ್ಯದಲ್ಲಿ ಲಾಕ್‌ಡೌನ್‌ ಸಮಯದಲ್ಲಿ ಸಂಗ್ರಹಿಸಿದ ಹಣದ ಖರ್ಚಿನ ಬಗ್ಗೆ 
ಶ್ರೀ ಬಿ. ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 
920 (1056) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕೋವಿಡ್‌ ಕಾರಣದಿಂದ ಲಾಕ್‌ಡೌನ್‌ ಆದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳು 
ಹಣ ಸಂಗ್ರಹಿಸಿ ಆಹಾರ ಧಾನ್ಯ, ಮಾಸ್ಕ್‌ ವಿತರಣೆ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಲಾಕ್‌ಡೌನ್‌ ಸಂದರ್ಭದಲ್ಲಿ ಜನರೇ ಹೊರಬರಲಾಗದ ಸ್ಥಿತಿಯಲ್ಲಿ ಸಂಗಹಿಸಿದ ಹಣ ಎಷ್ಟು; 
ಖರ್ಚಾದ ಹಣ ಎಷ್ಟು; (ವಿವರ ನೀಡುವುದು) 


(ಇ) ಹಣ ಸಂಗಹಿಸಿ ಆಹಾರ ಧಾನ್ಯ, ಮಾಸ್ಕ್‌ ರಾಜ್ಯವ್ಯಾಪಿ ಹಂಚಿದ ಪ್ರಮುಖ ಹಳೆಯದಾದ ಐದು 
ಸಂಘಟನೆಗಳ ಬಗ್ಗೆ ವಿವರವನ್ನು ನೀಡುವುದು; ಈ ಸಂಘಟನೆಗಳ ವಿರುದ್ದ ಯಾವುದಾದರೂ ದೂರುಗಳು 
ಬಂದಿವೆಯೇ; 


(ಈ) ವಿಳಾಸವೇ ಇಲ್ಲದ, ನೋಂದಣಿಯಾಗದ, ಸದಸ್ಯತ್ವದ ಪಟ್ಟಿ ಸಲ್ಲಿಸದ, ಸಂವಿಧಾನ ಬದ್ದವಾಗಿ 
ಚುನಾವಣೆ ನಡೆಸದ, ಆದಾಯ ಖರ್ಚು ವೆಚ್ಚಗಳ ಬಗ್ಗೆ ಸರ್ಕಾರಕ್ಕೆ ಲೆಕ್ಕ-ಪತ್ರ ಸಲ್ಲಿಸದ ಸಂಘಟನೆಗಳ 
ವಿರುದ್ಧ ಕೈಗೊಂಡ ಕಾನೂನು ಕ್ರಮವೇನು? 


